ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1906 
ಸದಸ್ಯರ ಹೆಸರು ಶ್ರೀ ಐವನ್‌ ಡಿ'ಸೋಜಾ. 
- ಉತ್ತರಿಸುವ ದಿನಾಂಕ 26/03/2020 
ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 
ಪ್ರಶ್ನೆ ಉತ್ತರೆ 


1 ಅ) ದಕ್ಷಿಣ ಕನ್ನಡ ಜಿಲ್ಲೆಯ ಸೆಂಟ್ರಲ್‌ ಜೈಲಿನಲ್ಲಿರುವ 
ಒಟ್ಟು ಖೈದಿಗಳ ಸಂಖ್ಯೆ ಎಷ್ಟು: ಸದರಿ ಜೈಲಿನಲ್ಲಿ ಎಷ್ಟು 
ಖೈದಿಗಳನ್ನು ಇರಿಸಲು ಸ್ಮಳಾವಕಾಶವಿರುತ್ತದೆ; (ವಿವರ 
ನೀಡುವುದು) 


ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ 210 ಬಂದಿಗಳಿಗೆ 
ಅಧಿಕೃತ ಸಳಾವಕಾಶವಿದ್ದು, ಪ್ರಸ್ತುತ 227 ಬಂದಿಗಳು 
ದಾಖಲಿರುತ್ತಾರೆ. ' 


ಮುಸ್ಲಿಂ 
ವಿಭಾಗಗಳನ್ನಾಗಿ ಮಾಡಿರುವುದು ನಿಜವೇ; ಈ ಬಗ್ಗೆ 
ವಿವರ ನೀಡುವುದು; 


ಅಧಿಕೃತ ಬಂದಿಗಳ ಸಂಖ್ಯೆ 
ಸಾಮರ್ಥ್ಯ | (ದಿ:28/08/2020 ರಂತೆ) 
ಪುರುಷ 200 224 
ಮಹಿಳಾ |10 03 
ಒಟ್ಟು |210 227 
ಆ) ಜಲ್ಲಾ ಜೈಲಿನಲ್ಲಿ ಹಿಂದು ಖೈದಿಗಳಿಗೆ ಬೇರೆ ಮತ್ತು 
ಖೈದಿಗಳಿಗೆ ಬೇರೆ ಎಂಬ ಎರಡು - ಇಲ್ಲ- 


WN 
ಇ) ಜೈಲಿನಲ್ಲಿ ಅಕ್ರಮವಾಗಿ ಮಾದಕ ದ್ರವ್ಯಗಳು 


ಳೆದ ಒಂದು ವರ್ಷದಿಂದ ಇಲ್ಲಿಯವರೆಗೆ ಯಾವುದೆ 


ನಡೆಯುತ್ತಿದ್ದು, ಸಿಬಂದಿಗಳ ನೇಮಕಕ್ಕಾಗಿ ಸರ್ಕಾರ 
ಕೈಗೊಂಡಿರುವ ಕ್ರಮವೇನು? (ವಿವರ ನೀಡುವುದು) 


ಸಾಕಷ್ಟು ವಿತರಣೆ ಆಗುತ್ತದೆಂಬ ವರದಿಗಳಿದ್ದು, ಈ | ಪ್ರಕರಣಗಳು ದಾಖಲಾಗಿರುವುದಿಲ್ಲ. 

ಬಗ್ಗೆ ಸಾಕಷ್ಟು ಪ್ರಕರಣಗಳನ್ನು ದಾಖಲು 

ಮಾಡಲಾಗಿದೆ; (ವಿವರ ನೀಡುವುದು) 

ಈ ಜೈಲಿನಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ, 
ಹೊಡದಾಟಿಗಳು, ಕಾನೂನು ಬಾಹಿರ ಚಟುವಟಿಕೆಗಳ | ಮಂಜೂರಾಗಿರುವ ಒಟ್ಟು 89 ವಿವಿಧ ವೃಂದದ 


ಹುದ್ಮೆಗಳಲ್ಲಿ ಪುಸ್ತುತ 86 ಅಧಿಕಾರಿ / ಸಿಬ್ಬಂದಿಗಳು ಕರ್ತವ್ಯ 
ನಿವಣಿಸುತ್ತಿದ್ದಾರೆ. 


[ ಪದನಾಮ ಮಂಜೂರಾದ| ಕರ್ತವ್ಯ ಖಾಲಿ 
_ ಹುದ್ದೆಗಳು ನಿರ್ವಹಿಸುತಿರುವ| ಹುದ್ದೆಗಳು! 
ಹುದ್ದೆಗಳು 
ಅಧಿತಕರು -T 0 01 00 | 
ಸಹಾಯಕ ಅಧೀಕ್ಷಕರ | 01 01 00 
ಜೈಲರ್‌ [# ] 06 00 | 
ಸಹಾಯಕ ಜೈಲರ್‌ | 04 - 04 | 00 
[ಮುಖ್ಯ ವೇತ್ಷಕರು |12 09 03 | 
ವೀಕ್ಷರು 65 65 00 
ಒಟ್ಟು 89 86 03 
I Ll BN ES 
dl 


ಸಂಖ್ಯೆ: ಹೆಚ್‌ ಡಿ 55. ಪಿಆರ್‌ ಎ 2020 


WS 


(ಬಸವರಾಜ್‌ ಬೊಮ್ಮಾಯಿ) * 
ಗೈಹ ಸಜಿವರು ' 


